ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1234 i 
ಸದಸ್ಯರ ಹೆಸರು ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜು) 
(ಸೃಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ 17-03-2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ [ ಉತ್ತರ 
ಚಾಮರಾಜನಗರ ಜಿಲ್ಲೆಯ ಅನೇಣ ಇಡ 
ಈಚೆಗೆ ಅಕಾಲಿಕವಾಗಿ ಭಾರೀ 
ಮಳೆಯಿಂದಾಗಿ ಬೆಳೆ ಹಾನಿಯಾಗಿರುವುದು ಬಂದಿದೆ. 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


[. 


(ಆ) ಈ 


ರೀತಿಯ ಪ್ರಕೃತಿ ವಿಕೋಪದಿಂದ 
ಉಂಟಾಗಿರುವ ಬೆಳೆ ಹಾನಿ ಬಗ್ಗೆ ಅಂದಾಜು 
ಮಾಡಲಾಗಿದೆಯೇ; ಎಷ್ಟು ಎಕರೆ 
ಪ್ರದೇಶದಲ್ಲಿ ಎಷ್ಟು ಬೆಳೆ ಹಾನಿ ಆಗಿದೆ: ಈ 
ಬಗ್ಗೆ ಬೆಳೆ ಹಾನಿ ಪರಿಹಾರಕ್ಕೆ ರೈತರು ಅರ್ಜಿ 
ಸಲ್ಲಿಸಿರುವ ವಿವರ ಒದಗಿಸುವುದು; 


ಚಾಮರಾಜನಗರ ಜಿಲ್ಲೆಯ ಅನೇಕ ಇಡ ಈಡ 
ಅಕಾಲಿಕವಾಗಿ ಭಾರೀ ಮಳೆಯಿಂಬಾಗಿ ಪ್ರಕೃತಿ ವಿಕೋಪ 
ಉಂಟಾಗಿ ಬೆಳೆ ಹಾನಿಯಾದ ವಿವರ ಈ ಕಳಗಿನಂತಿದೆ. 


ಪ್ರ. ತಾಲ್ಲೂತು ಹಾನಿಯಾಗಿರುವ 
ಸಂ `'ಪ್ರುದೇಶ ವಿಸ್ತೀರ್ಣ 
| 1 (ಹೆಕ್ಟೇರ್‌ಗಳಲ್ಲಿ) 

1 | ಚಾಮರಾಜನಗರ 60.78 

2 | ಗುಂಡ್ಲುಪೇಟಿ 2.41 

3 | ಯಳಂದೂರು | 0 

4 ಕೊಳ್ಳೇಗಾಲ 21.96 | 
r 5 | ಹಸೂರು ] 30.16 
[ ಒಟ್ಟು 115.37 


ತೋಟಗಾರಿಕೆ, ಕೃಷಿ ಮತ್ತು ಕಂದಾಯ ಇಲಾಖೆಯ 
ಅಧಿಕಾರಿಗಳ ಮೂಲಕ ಪ್ರಕೃತಿ ವಿಕೋಪದಿಂದ 
ಉಂಟಾಗಿರುವ ಹಾವಿ ಬಗ್ಗೆ ಅಂದಾಜು ಮಾಡಲಾಗಿದೆ. 


ಬೆಳೆ ಹಾನಿ ಪರಿಹಾರ ಕೋರಿ 
ಸ್ಮೀಕೃತವಾಗಿರುತ್ತದೆ. 


343 ಅರ್ಜಿಗಳು 


(ಇ) : ರೈತರಿಗೆ ಬೆಳೆ ಹಾನಿ ಪರಿಹಾರ ನೀಡುವ 


ಕುರಿತು ಸರ್ಕಾರದ ಕ್ರಮವೇನು? 


ಅತಿವೃಷ್ಟಿ/ನೆರೆಹಾವಳಿಯಿಂದ ಶೇ33ಕ್ಕಿಂತ ಹೆಚ್ಚನ ಬಳ] 
ಹಾನಿಗೆ ತುತ್ತಾದ ಕೃಷಿಕರಿಗೆ ಕೇಂದ್ರ ಸರ್ಕಾರದ 
ಎನ್‌.ಡಿ.ಆರ್‌.ಎಫ್‌/ಎಸ್‌.ಡಿ.ಆರ್‌.ಎಫ್‌ ಮಾರ್ಗ ಸೂಚಿಗಳ 
ಪುಣಾರ ಗರಿಷ್ಠ 2 ಹೆಕ್ಟೇರ್‌ಗೆ ಸೀಮಿತಗೊಳಿಸಿ ಈ ಕೆಳಕಂಡ 
ದರದಲ್ಲಿ ಇನ್‌ಪುಟ್‌ ಸಬ್ಬಿಡಿಯನ್ನು ನೀಡಲಾಗುತ್ತದೆ. 


* ಮಳೆಯಾಶ್ರಿತ ಬೆಳೆಹಾವಿ-ಪ್ರತಿ ಹೆಕ್ಟೇರ್‌ಗೆ ರೂ.6800/- 
* ನೀರಾವರಿ ಬೆಳೆಹಾನಿ- ಪ್ರತಿ ಹೆಕ್ಟೇರ್‌ಗೆ ರೂ.13500/- 
* ಬಹುವಾರ್ಷಿಕ ಬೆಳೆಹಾನಿ-ಪುತಿ ಹೆಕ್ಟೇರ್‌ಗೆ ರೂ.18000/- 


ಕಂಇ 111 ಟಿಎನ್‌ಆರ್‌ 2021 


A ಮ್‌ 
(ಆರ್‌. ಅಶೋಫ) 
ಕಂದಾಯ ಸಚಿವರು 


